ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ವಿದೇಶಿ ಪ್ರಜಿಗಳ ಅತಿಕಮ ವಾಸ ಮತ್ತು ಡ್ರಗ್ಸ್‌ ದಂಧೆ ಬಗ್ಗೆ 
ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು)-- 


358(435) ಮಾನ್ಯ ಗೃಹ ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ನಮ್ಮ ರಾಜ್ಯದಲ್ಲಿ ಎಷ್ಟು ವಿದೇಶಿ ಪ್ರಜಿಗಳು ಅವಧಿ ಮೀರಿ ವಾಸವಾಗಿದ್ದಾರೆ : (ಜಿಲ್ಲಾವಾರು ಅವರ ಹೆಸರು 
ಮತ್ತು ರಾಷ್ಟ್ರೀಯತೆಯ ವಿವರಗಳನ್ನು ನೀಡುವುದು) 


(ಆ) ಡ್ರಗ್ಸ್‌ ಮಾರಾಟಕ್ಕಾಗಿ ಎಷ್ಟು ಜನ ವಿದೇಶಿಯರನ್ನು ದಸಗಿರಿ ಮಾಡಲಾಗಿದೆ; 


(ಇ) ಅವರನ್ನು ಪತ್ತೆ ಹಚ್ಚಿ ಆಯಾ ದೇಶಗಳಿಗೆ ಗಡೀಪಾರು ಮಾಡಲು ಒಳಾಡಳಿತ ಇಲಾಖೆಯು ತೆಗೆದುಕೊಂಡ 
ಶ್ರಮವೇನಮು? 


